KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





9 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಜನವರಿ ೧೨, ೨೦೦೬ (ಪುಷ್ಕ ೨೨, ಶಕ ವರ್ಷ ೧೯೨೭) ಸಂಚಿಕೆ ೨ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಆಇ 52 ಬಿಜಿಎಲ್‌ 2005, ಬೆಂಗಳೂರು, ದಿನಾಂಕ: 15ನೇ ಡಿಸೆಂಬರ್‌, 2005 
ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 22 ಎಸ್‌ಆರ್‌ಎಸ್‌ 2004 ದಿನಾಂಕ: 8.4.2005ರ ಅನುಸಾರ, ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ 
ನಗದೀಕರಣ ಪಡೆಯುವ ಸಲುವಾಗಿ ನಿರ್ದಿಷ್ಟಪಡಿಸಿದ ತಿಂಗಳಿಗಿಂತ ಪೂರ್ವದಲ್ಲಿ ಯಾವ ಸರ್ಕಾರಿ ನೌಕರರ ಗಳಿಕೆ ರಜೆಯ ಲೆಕ್ಕದಲ್ಲಿ ಗರಿಷ್ಟ ಮೊತ್ತದ 
240 ದಿನಗಳ ಗಳಿಕೆ ರಜೆ ಮೀರುತ್ತದೆಯೋ, ಅಂತಹ ಪ್ರಕರಣಗಳಲ್ಲಿ, ಗರಿಷ್ಟ ಮೊತ್ತದ 240 ದಿನಗಳು ಗಳಿಕೆ ರಜೆ ಮೀರುವ ತಿಂಗಳಿನ ತಕ್ಷಣದ 
ಹಿಂದಿನ ತಿಂಗಳಲ್ಲಿ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ ನಗದೀಕರಿಸಲು ಅನುಮತಿಸಲಾಗಿದೆ. ಅದರಂತೆ ಶ್ರೀ ಯು.ಎ. ವಸಂತರಾವ್‌, ವಿಶೇಷಾಧಿಕಾರಿ, 
ಎಫ್‌. ಪ್ಯಾಕ್‌ ಇವರ ಹಕ್ಕಿನಲ್ಲಿರುವ ಗಳಿಕೆ ರಜೆಯು 240 ದಿವಸಗಳು ಗರಿಷ್ಟ ಮಿತಿಯನ್ನು ಮೀರುವುದರಿಂದ, ಇವರಿಗೆ ದಿನಾಂಕ: 31.12.2005 ರಿಂದ 
ಜಾರಿಗೆ ಬರುವಂತೆ 30 ದಿವಸಗಳ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ 2005-2006ನೇ ಬ್ಲಾಕ್‌ ಅವಧಿಗೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು 
ಮಂಜೂರಾತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಪಿ. ನರಸಿಂಗ ರಾವ್‌ 
ಪಿ.ಆರ್‌. 1485 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವಿತ್ತೀಯ ಸುಧಾರಣೆ ಮತ್ತು ಗಣಕ ಕೋಶ) 
HIGH COURT OF KARNATAKA 
NOTIFICATION 
No. HCE.1127/2005, Bangalore, Dated: 19" December, 2005 
Sri G.S. Mallappa, Section Officer of this office is permitted to retire from service on the afternoon 
of 28.2.2006 on attaining the age of superannuation and he will be relieved of his duties in this office on 
the afternoon of 28.2.2006. 
By Order of Hon'ble the Acting Chief Justice, 
P.R. 1487 A.P. MURARI 
Registrar (Judicial) 
HIGH COURT OF KARNATAKA 
NOTIFICATION 
No. HCE.1124/2005, Bangalore, Dated: 19" December, 2005 
Sri K.T. Venkatesh, Section Officer of this office is permitted to retire from service on the 
afternoon of 28.2.2006 on attaining the age of superannuation and he will be relieved of his duties in this 
office on the afternoon of 28.2.2006. 
By Order of Hon'ble the Acting Chief Justice, 
P.R. 1488 A.P. MURARI 
Registrar (Judicial) 


(೧೭) 


೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ಭಾಗ - ೨ 





HIGH COURT OF KARNATAKA 
NOTIFICATION 
No. HCE.1126/2005, Bangalore, Dated: 20" December, 2005 

Sri N. Channabasappa, Assistant Registrar of this office is permitted to retire from service on the 
afternoon of 28.2.2006 on attaining the age of superannuation and he will be relieved of his duties in this 
office on the afternoon of 28.2.2006. 

By Order of Hon'ble the Acting Chief Justice, 
P.R. 1489 N. ANANDA 
Registrar General. 


HIGH COURT OF KARNATAKA 
NOTIFICATION 
No. GOB(I) 14(9)/ 2005, Bangalore, Dated: 22" December, 2005 

Sri D.S. Shinde, Presiding Officer, Fast Track Court-l, Bijapur, is permitted to surrender 30 days 
of Earned leave from 01.05.2005 to 30.05.2005 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1490 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB(I) 16(8)/ 2005, Bangalore, Dated: 22" December, 2005 

Sri Prakash K., Civil Judge (Jr.Dn.) and JMFC., T. Narasipura, is permitted to surrender 30 days 
of Earned leave from 01.02.2006 to 02.03.2006 (bdi) for the block Period days of 2005-06. 

The officer shall be paid pay and allowances admissible for the Said 30 days of leave so 
surrendered at the rate of 1/30" of the monthly pay and allowances for each day of leave surrendered as 
per the provisions contained in Rule 118(2) of K.C.S.Rs. 

By Order of the High Court, 
P.R. 1491 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB(I) 15(18)/ 2005, Bangalore, Dated: 22" December, 2005 

Sri K.S. Bilagi, Chief Judicial Magistrate, Bangalore Rural District, Bangalore, is permitted to 
surrender 30 days of Earned leave from 01.12.2005 to 30.12.2005 for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1492 R. RANGASWAMY 
Assistant Registrar. 


HIGH COURT OF KARNATAKA 
NOTIFICATION 
No. GOB(I) 318/ 2005, Bangalore, Dated: 24" December, 2005 

In partial modification of the High Court Notification No. GOB(I) 318/ 2005, Dated: 15.12.2005, in 
Part-l thereof, and in exercise of the powers conferred by Clauses (a) and (0) of Sub-Section (3) of 
Section 28 of the Karnataka Civil Court Act, 1964 (Karnataka Act No.21/ 1964), the High Court of 
Karnataka hereby designates the Civil Judge (Sr.Dn.) and Prl. JMFC, Tarikere, as the Vacation Judge, for 
Chikmagalur District Court, for the period of Winter Vacation of 2005, from 26.12.2005 to 31.12.2005 (bdi). 

By Order of the High Court, 
P.R. 1493 N. ANANDA 
Registrar General. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ೧೯ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಆಇ 369 ವಾತೆಸಿ 2005, ಬೆಂಗಳೂರು, ದಿನಾಂಕ:22ನೇ ಡಿಸೆಂಬರ್‌, 2005 
ವಾಣಿಜ್ಯ ತೆರಿಗೆ ಇಲಾಖೆಯ ಈ ಕೆಳಕಂಡ ಗೆಜೆಟೆಡ್‌ ಅಧಿಕಾರಿಗಳು 2006ನೇ ಕ್ಯಾಲೆಂಡರ್‌ ವರ್ಷದಲ್ಲಿ ಅವರುಗಳ 
ಹೆಸರಿನ ಮುಂದೆ ಅಂಕಣ(4)ರಲ್ಲಿ ಸೂಚಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದುತ್ತಾರೆ: 







































































ಕ್ರ.ಸಂ. ಹೆಸರು ಮತ್ತು ಪದನಾಮ ಹುಟ್ಟದ ದಿನಾಂಕ ನಿವೃತ್ತಿ ಹೊಂದುವ 
ದಿನಾಂಕ 
1 2 3 4 

I. ಶ್ರೀ ವಿ.ಆರ್‌.ಸೊಡ್ಡಿ, 03-01-1948 31-01-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

2. ಶ್ರೀ ಕೆ.ಎನ್‌.ನಾರಾಯಣ, 18-01-1948 31-01-2006 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು 

3. ಶ್ರೀ ಜಿ.ಆರ್‌.ವಾಸುದೇವಮೂರ್ತಿ, 22-01-1948 31-01-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

4. ಶ್ರೀ ಎಸ್‌.ಎಸ್‌.ರಾವ್‌, 05-02-1948 28-02-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

ವಸ ಶ್ರೀ ಆರ್‌.ಬಾಲಕೃಷ್ಣ, 13-02-1948 28-02-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

6. ಶ್ರೀ ಈಶ್ವರ ಅಕ್ಕರೆಡ್ಡಿ, 01-03-1948 28-02-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

7. ಶ್ರೀ ಟಿ.ಎ.ರಾಮಕೃಷ್ಣಪ್ಪ, 06-03-1948 31-03-2006 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 

8. ಶ್ರೀ ವಿ.ಕೃಷ್ಣಾರೆಡ್ಡಿ, 06-03-1948 31-03-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

9. ಶ್ರೀಮತಿ ಕಾಂತಿಬಾಯಿ, 18-03-1948 31-03-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

10. ಶ್ರೀ ಆರ್‌.ರಾಮಚಂದ್ರನ್‌, 23-03-1948 31-03-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

11. ಶ್ರಿ ಹೆಚ್‌.ವೈ.ತಿಪ್ಪಣ್ಣನವರ್‌, 01-04-1948 31-03-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

12. ಶ್ರೀ ಬಿ.ವಿ.ಹುಣಸಿಕಟ್ಟಿ, 01-04-1948 31-03-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

13. ಶ್ರೀ ಮಂಜುನಾಥ್‌ ಸಿ. 01-04-1948 31-03-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

14. ಶ್ರೀ ಲಿಯಾಖತ್‌ ಆಲಿ ಖಾನ್‌, 03-04-1948 30-04-2006 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು 

15. ಶ್ರೀ ಶಿವಪ್ಪ ನೀರಾವರಿ, 18-04-1948 30-04-2006 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು 

16. ಶ್ರೀ ಮೊಹಮ್ಮದ್‌ ಶಫೀ ಉರ್‌ ರೆಹಮಾನ್‌, 18-04-1948 30-04-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

17. ಶ್ರೀ ಎಸ್‌.ಕೆ.ರಘು, 24-04-1948 30-04-2006 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 

18. ಶ್ರೀ ವಿ.ಎನ್‌.ಆರ್‌, ವಾಕಡೆ, 04-05-1948 31-05-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

19. ಶ್ರಿ ಬಿ.ಕೆ.ದೇವಯ್ಯ, 21-05-1948 31-05-2006 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, 

20. ಶ್ರೀ ಕಲೀಲುರ್‌ ರೆಹಮಾನ್‌, 26-05-1948 31-05-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

21. ಶ್ರೀ ಎಮ್‌.ಎಸ್‌. ಸಜ್ಜನ್‌, 01-06-1948 31-05-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 


































































































೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ಭಾಗ - ೨ 
2 3 4 

2೦, ಶ್ರಿ ಎಸ್‌.ಆರ್‌.ಜಂಗಣ್ಣವರ್‌, 01-06-1948 31-05-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

23. ಶ್ರೀ ಎನ್‌.ಹನುಮಂತಪ್ಪ, 01-06-1948 31-05-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

24. ಶ್ರೀ ಬಿ.ಹೆಚ್‌.ತಿಳುವಳ್ಳಿ, 01-06-1948 31-05-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

25. ಶ್ರೀ ಕೆ.ಟಿ. ಕುಮಾರಸ್ವಾಮಿ, 01-06-1948 31-05-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

26. ಶ್ರೀ ಕೆ.ಎಸ್‌.ಚಿಕ್ಕೇಗೌಡ, 06-06-1948 30-06-2006 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 

2% ಶ್ರೀ ಎಸ್‌.ನಟಿರಾಜ್‌, 06-06-1948 30-06-2006 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 

28. ಶ್ರೀ ರಿಯಾಜ್‌ ಅಹಮದ್‌, 06-06-1948 30-06-2006 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 

29. ಶ್ರೀ ವಿ.ಪಿ.ಹಾಲಪ್ಪನವರ್‌, 01-07-1948 30-06-2006 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 

೨0. ಶ್ರೀ ಕೆ.ಚಂದ್ರಶೇಖರನ್‌, 01-07-1948 30-06-2006 
ವಾಣಿಜ್ಯ ತೆರಿಗೆ ಉಪ ಆಯುಕ್ತರು 

31. ಶ್ರೀ ಟಿ.ಮಹಲಿಂಗಯ್ಯ, 15-07-1048 31-07-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

32. ಶ್ರೀ ನರಸಿಂಹ ದೇವಾಡಿಗ, 16-07-1948 31-07-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

33. ಶ್ರೀ ಎ.ನಾಗರಾಜ, 20-07-1948 31-07-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

34. ಶ್ರೀ ಎಮ್‌.ವೆಂಕಪ್ಪ ಪೂಜಾರಿ, 12-09-1948 30-09-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

೨5. ಶ್ರೀ ಆರ್‌.ಎಸ್‌. ಶಾನ್‌ಬಾಗ್‌, 18-09-1048 30-09-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

36. ಶ್ರೀ ಎಸ್‌.ಕೃಷ್ಣ ಮೂರ್ತಿ, 29-09-1948 30-09-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

37. ಶ್ರೀ ಸಿ.ಕೆ.ವಾಸುದೇವಮೂರ್ತಿ, 04-10-1948 31-10-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

38. ಶ್ರೀ ಜಿ.ಆರ್‌.ರಂಗಸ್ವಾಮಿ, 22-10-1948 31-10-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

39. ಶ್ರೀ ಎ.ಎಸ್‌.ಕಾವೇರಿ, 30-10-1048 31-10-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

40. ಶ್ರಿ ಬಿ.ನಳಿನಾಕ್ಟಗೌಡ, 20-11-1948 30-11-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 

41. ಶ್ರೀ ಮೊಹಮದ್‌ ಮುಗ್ದಂ ಅಲಿ, 21-11-1948 30-11-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

42. ಶ್ರೀ ಎಸ್‌.ಜೆ.ಆನಂದ್‌, 28-11-1948 30-11-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 

43. ಶ್ರೀ ಉದಯರಾಜ್‌ ಎಂ.ನಾಯಕ್‌, 02-12-1948 31-12-2006 
ವಾಣಿಜ್ಯ ತೆರಿಗೆ ಅಪರ ಆಯುಕ್ತರು 

44. ಶ್ರೀ ಮೀರ್‌ ಆರಿಫ್‌ ಆಲಿ, 05-12-1948 31-12-2006 
ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು 

45. ಶ್ರೀ ಡಿ.ಎನ್‌.ಸುಬ್ರಹ್ಮಣ್ಯ, 06-12-1948 31-12-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 




















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ೨೧ 

















1 2 3 4 
46. ಶ್ರೀ ಮೊಹಮದ್‌ ಇಮಾಮ್‌ ಖಾನ್‌, 09-12-1948 31-12-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 
47. ಶ್ರೀ ಬಿ.ಆರ್‌.ಶಿವಶಂಕರ್‌, 25-12-1948 31-12-2006 
ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು 
48. ಶ್ರೀ ಕೆ.ರಘು, 01-01-1949 31-12-2006 
ವಾಣಿಜ್ಯ ತೆರಿಗೆ ಅಧಿಕಾರಿ 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆಲಿಸ್‌ ಗೊನ್ಸಾಲ್ವಿಸ್‌ 
ಪಿ.ಆರ್‌.1494 ಪೀಠಾಧಿಕಾರಿ, 
ಆರ್ಥಿಕ ಇಲಾಖೆ(ವಾಣಿಜ್ಯ ತೆರಿಗೆ-2). 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಆಕುಕ 76 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2005 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯ ವಿಕ್ಟೋರಿಯಾ ಆಸ್ಪತ್ರೆಯ ಆರ್‌.ಎಂ.ಓ.ರಾದ ಕಾರ್ಡಿಯಾಲಜಿ ತಜ್ಞ 
ಡಾ: ಎ. ರಂಗನಾಥಪ್ಪ ರವರನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಕಾರ್ಡಿಯಾಲಜಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ ನಿಯೋಜನೆಯ ಮೇಲೆ ಡಾ: ಕೆ.ಎಸ್‌. ರವೀಂದ್ರರವರ 

ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 1 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಲಾ 111 ಎಲ್‌ಎಜಿ 2005, ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌, 2005 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು (1977) ನಿಯಮ 23 ಹಾಗೂ ಸಹವಾಚನ 
ದಂಡ ಪ್ರಕ್ರಿಯೆ ಸಂಹಿತೆ, 1973ರ ಪರಿಚ್ಛೇಧ 24ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಹೆಚ್‌.ಎಸ್‌. ಚಂದ್ರಮೌಳಿ, ವಕೀಲರು ಇವರನ್ನು 
ದಿನಾಂಕ: 28.11.2005 ರಿಂದ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 

ರಾಜ್ಯ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ ಮುಂದುವರೆಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗಂಗನರಸಯ್ಯ 

ಪಿ.ಆರ್‌. 2 ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಕಾನೂನು, ನ್ಯಾಯ ಮತ್ತು ಮಾನವಹಕ್ಕುಗಳ ಇಲಾಖೆ. 


ಯೋಜನೆ ಹಾಗೂ ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಪಿಡಿ 155 ಎಸ್‌ಎಸ್‌ಎಂ 2005, ಬೆಂಗಳೂರು, ದಿನಾಂಕ: 14ನೇ ಡಿಸೆಂಬರ್‌, 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 441 ಸಅಸೇ 2005, ದಿನಾಂಕ: 14.12.2005ರ ಆದೇಶದಲ್ಲಿ ಕರ್ನಾಟಕ ಸರ್ಕಾರದ 
ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಸಯ್ಯದ್‌ ತಯ್ಯಬ್‌ ಅಲಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಇವರನ್ನು 
ಹೈದ್ರಾಬಾದ್‌ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾ ಇಲ್ಲಿ ಖಾಲಿ ಇರುವ ಅಧೀನ ಕಾರ್ಯದರ್ಶಿ ಹುದ್ದೆಗೆ ನಿಯೋಜಿಸುವಂತೆ ಯೋಜನಾ 
ಇಲಾಖೆಯ ವಶಕ್ಕೆ ನೀಡಲಾಗಿರುತ್ತದೆ. ಅದರಂತೆ ಶ್ರೀ ಸಯ್ಯದ್‌ ತಯ್ಯಬ್‌ ಅಲಿ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರನ್ನು ಹೈದರಾಬಾದ್‌ 

ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಗುಲ್ಬರ್ಗಾ ಇಲ್ಲಿನ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ನಿಯೋಜಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಹೆಚ್‌. ಸೇಠ್‌ 
ಪಿ.ಆರ್‌. 3 ಸರ್ಕಾರದ ಅಪರ ಕಾರ್ಯದರ್ಶಿ, 
ಯೋಜನೆ ಹಾಗೂ ಸಾಂಖ್ಯಿಕ ಇಲಾಖೆ. 


ಫಿ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ಭಾಗ - ೨ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 154 ಎಂಎಂಸಿ 2005, ಬೆಂಗಳೂರು, ದಿನಾಂಕ:15ನೇ ಡಿಸೆಂಬರ್‌, 2005 

1. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಅಂಗರಚನಾಶಾಸ್ತ್ರ ಉಪನ್ಯಾಸಕರಾದ ಡಾ: ಮೀನಾಕ್ಷಿ ಪಾರ್ಥಸಾರಥಿ ರವರಿಗೆ 12000-18300 
ರೂ.ಗಳ ಸA॥CTE ವೇತನ ಶ್ರೇಣಿಯ ಅಂಗರಚನಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಬಡ್ತಿ ನೀಡಿ ಸ್ಥಾನಪನ್ನರಾಗಲು ಬೆಂಗಳೂರು 
ವೈದ್ಯಕೀಯ ಕಾಲೇಜಿನಲ್ಲಿ ಡಾ: ಉಷಾ ವೀರಭದ್ರನ್‌ ರವರ ಬಡ್ತಿಯಿಂದ ತೆರವಾದ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

2. ಮೇಲೆ ಹೇಳಿದ ಸಹಾಯಕ ಪ್ರಾಧ್ಯಾಪಕರು ಅವರ ಹೆಸರಿನ ಮುಂದೆ ಸೂಚಿಸಿದ ಸ್ಥಳದಲ್ಲಿ ನೇರವಾಗಿ ಕಾರ್ಯಭಾರ ವಹಿಸಿಕೊಳ್ಳುವುದು 
ಮತ್ತು ಹಾಗೇ ವಹಿಸಿಕೊಂಡ ನಂತರ ಅಧಿಕಾರ ಪ್ರಮಾಣ ಸ್ವೀಕೃತಿ ಪತ್ರ (ಸಿ.ಟಿ.ಸಿ.) ವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಿ, ಇಲಾಖಾ ಮುಖ್ಯಸ್ಥರ 
ಗಮನಕ್ಕೆ ಸಹ ತರುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌.ಎನ್‌. ಕೃಷ್ಣಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


ಅಧಿಸೂಚನೆ 
ಸಂಖ್ಯೆ: ಆಕುಕ 108 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 9ನೇ ಡಿಸೆಂಬರ್‌, 2005 

1. ಮೈಸೂರು ವೈದ್ಯಕೀಯ ಕಾಲೇಜಿನ ಸ್ವತಂತ್ರ ಪ್ರಭಾರದ ಮೇಲೆ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ: ಪಿ.ಎಲ್‌. 
ಬಸವಣ್ಣರವರಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 12000-18300 ರೂ.ಗಳ ಸA॥CTE ವೇತನ ಶ್ರೇಣಿಯ ಔಷಧಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ 
ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರು ಹೊಂದಿರುವ ಔಷಧಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿಯೇ ಮೈಸೂರು ವೈದ್ಯಕೀಯ 
ಕಾಲೇಜಿನಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

2. ಮೇಲೆ ಹೇಳಿದ ಸಹಾಯಕ ಪ್ರಾಧ್ಯಾಪಕರು ಅವರ ಹೆಸರಿನ ಮುಂದೆ ಸೂಚಿಸಿದ ಸ್ಥಳದಲ್ಲಿ ನೇರವಾಗಿ ಕಾರ್ಯಭಾರ ವಹಿಸಿಕೊಳ್ಳುವುದು 
ಮತ್ತು ಹಾಗೇ ವಹಿಸಿಕೊಂಡ ನಂತರ ಅಧಿಕಾರ ಪ್ರಮಾಣ ಸ್ವೀಕೃತಿ ಪತ್ರ (ಸಿ.ಟಿ.ಸಿ.) ವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಿ, ಇಲಾಖಾ ಮುಖ್ಯಸ್ಥರ 
ಗಮನಕ್ಕೆ ಸಹ ತರುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್‌.ಎನ್‌. ಕೃಷ್ಣಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


ಅಧಿಸೂಚನೆ 
ಸಂಖ್ಯೆ: ಆಕುಕ 100 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 7ನೇ ಡಿಸೆಂಬರ್‌, 2005 
ಭಾಗ-1 
1. ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಮತ್ತು 
ಸರ್ಕಾರಿ ದಂತ ಕಾಲೇಜು ಪ್ರಾಂಶುಪಾಲರು, ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರು ಹಾಗೂ ಉಪನ್ಯಾಸಕರುಗಳು ಅವರುಗಳ ಹೆಸರುಗಳ ಮುಂದೆ 
ಕಾಲಂ 5ರಲ್ಲಿ ತೋರಿಸಿರುವ ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋ ನಿವೃತ್ತಿ ಮೇಲೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ 95 (1)ನೇ 
ನಿಯಮದಡಿ ನಿವೃತ್ತರಾಗುತ್ತಾರೆ. 
































ಕ್ರಮ ಪ್ರಾಧ್ಯಾಪಕರ ಹೆಸರು ಹೊಂದಿರುವ ಜನ್ಮದಿನಾಂಕ 58 ವರ್ಷಗಳು ವಯೋನಿವೃತ್ತಿ ದಿನಾಂಕ 
ಸಂಖ್ಯೆ ಹುದ್ದೆಯ ಪದನಾಮ ಮತ್ತು ಕಾಲೇಜು ಪೂರ್ಣಗೊಂಡ ದಿನಾಂಕ 
1 2 3 4 5 
1. ಡಾ: ಕೆ.ಎಂ. ನಾರದ 05.01.1948 05.01.2006 31.01.2006 
ಔಷಧಶಾಸ್ತ್ರ ಉಪನ್ಯಾಸಕರು, ಬೆಂಗಳೂರು 
ವೈದ್ಯಕೀಯ ಕಾಲೇಜು, ಬೆಂಗಳೂರು. 
2. ಡಾ: ಎಲ್‌. ಕೃಷ್ಣ ನಾಯಕ್‌ 12.01.1948 12.01.2006 31.01.2006 
ಇ.ಎನ್‌.ಟಿ. ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 
3. ಡಾ: ಸುನಂದಾ ಆರ್‌. ಕುಲಕರ್ಣಿ 28.01.1948 28.01.2006 31.01.2006 
ಒ.ಬಿ.ಜಿ. ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 
4. ಡಾ: ಕೆ.ವಿ. ಗಣೇಶ್‌ ರಾವ್‌ 01.02.1948 01.02.2006 31.01.2006 
ಒ.ಬಿ.ಜಿ. ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 











ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ 


೨೩ 








3 


4 


5 





ಡಾ: ಪರಮೇಶ 
ಪ್ಯಾಥಾಲಜಿ ಪ್ರಾಧ್ಯಾಪಕರು, ಎಂ.ಎಂ.ಸಿ., 
ಮೈಸೂರು. 


04.02.1948 


04.02.2006 


28.02.2006 





ಡಾ: ಎಸ್‌.ಎಲ್‌. ಕರ್ಣೆ 
ಫಿಜಿಯಾಲಜಿ ಪ್ರಾಧ್ಯಾಪಕರು, ಕಿಮ್ಸ್‌, 
ಹುಬ್ಬಳ್ಳಿ. 


09.02.1948 


09.02.2006 


28.02.2006 





ಡಾ: ಡಿ.ವಿ. ಈಶ್ವರ್‌, 
ಓರಲ್‌ ಸರ್ಜರಿ ಪ್ರಾಧ್ಯಾಪಕರು, ಸರ್ಕಾರಿ 
ದಂತವೈದ್ಯ ಕಾಲೇಜು, ಬೆಂಗಳೂರು. 


02.03.1948 


02.03.2006 


31.03.2006 





ಡಾ: ಎನ್‌. ಚಂದ್ರಶೇಖರ್‌ 

ಮೆಡಿಕಲ್‌ ಗ್ಯಾಸ್ಟ್ರೊ ಎಂಟಿರಾಲಜಿ, 
ಪ್ರಾಧ್ಯಾಪಕರು ಮತ್ತು ವೈದ್ಯಕೀಯ 
ಅಧೀಕ್ಷಕರು, ಬೌರಿಂಗ್‌ ಮತ್ತು ಎಲ್‌.ಸಿ. 
ಆಸ್ಪತ್ರೆ, ಬೆಂಗಳೂರು. 


ಉರು? 


10.04.1948 


10.04.2006 


30.04.2006 





ಡಾ: ವಿ.ಜೆ. ವಿಶ್ವೇಶ್ವರ ರೆಡ್ಡಿ 
ಮೆಡಿಸಿನ್‌ ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 


20.04.1948 


20.04.2006 


30.04.2006 





10. 


ಡಾ: ಟಿ. ನಾರಾಯಣ ರಾವ್‌, 
ಸರ್ಜರಿ ಪ್ರಾಧ್ಯಾಪಕರು, ವಿಮ್ಸ್‌, ಬಳ್ಳಾರಿ. 


01.05.1948 


01.05.2006 


30.04.2006 





11. 


ಡಾ: ಬಾಲಕೃಷ್ಣ 
ಅನಾಟಮಿ ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 


10.05.1948 


10.05.2006 


31.05.2006 





12. 


ಡಾ: ಬಿ. ಚಂದ್ರಲೇಖ 

ಆರ್ಥೊಡಾಂಟಿಕ್ಸ್‌ ಪ್ರಾಧ್ಯಾಪಕರು, 

ಸರ್ಕಾರಿ ದಂತ ವೈದ್ಯ ಕಾಲೇಜು, 
ಬೆಂಗಳೂರು. 


18.05.1948 


18.05.2006 


31.05.2006 





13. 


ಡಾ: ಆರ್‌.ಡಿ. ದೇಸಾಯಿ, 
ಫಿಜಿಯಾಲಜಿ ಪ್ರಾಧ್ಯಾಪಕರು, ವಿಮ್ಸ್‌, 
ಬಳ್ಳಾರಿ. 


01.06.1948 


01.06.2006 


31.05.2006 





14. 


ಡಾ: ಬಿ.ಬಿ. ಜಯಶಂಕರ್‌, ಮೆಡಿಸಿನ್‌ 
ಪ್ರಾಧ್ಯಾಪಕರು, ಕಿಮ್ಸ್‌, ಹುಬ್ಬಳ್ಳಿ. 


22.06.1948 


22.06.2006 


30.06.2006 





15. 


ಡಾ: ಎಂ.ಎನ್‌. ಸುರೇಂದ್ರ 
ನ್ಯೂರೋ ಸರ್ಜರಿ ಪ್ರಾಧ್ಯಾಪಕರು, ಕಿಮ್ಸ್‌, 
ಹುಬ್ಬಳ್ಳಿ. 


28.06.1948 


28.06.2006 


30.06.2006 





16. 


ಡಾ: ಬಿ.ಎಂ. ಕೊಟ್ರಯ್ಯ, 
ಮೆಡಿಸಿನ್‌ ಸಹಾಯಕ ಪ್ರಾಧ್ಯಾಪಕರು, 
ವಿಮ್ಸ್‌, ಬಳ್ಳಾರಿ. 


01.07.1948 


01.07.2006 


30.06.2006 





17. 


ಡಾ: ಪಿ. ಚಂದ್ರಶೇಖರ್‌, 
ಮೆಡಿಸಿನ್‌ ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 


02.07.1948 


20.07.2006 


31.07.2006 





18. 


ಡಾ: ಶಂಕರಯ್ಯ 
ಪ್ಯಾಥಾಲಜಿ ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 


03.07.1948 


03.07.2006 


31.07.2006 





19. 


ಡಾ: ಎಂ. ಶೇಷಸಾಯಿ 
ಸರ್ಜರಿ ಪ್ರಾಧ್ಯಾಪಕರು, ಬಿ.ಎಂ.ಸಿ. 
ಬೆಂಗಳೂರು. 


11.07.1948 


11.07.2006 


31.07.2006 





20. 








ಡಾ: ಲತಾ ಎಂ. ಕುಲಕರ್ಣಿ 
ಅರವಳಿಕೆ ಶಾಸ್ತ್ರ ಪ್ರಾಧ್ಯಾಪಕರು, ಕಿಮ್ಸ್‌, 
ಹುಬ್ಬಳ್ಳಿ. 





07.08.1948 





07.08.2006 





31.08.2006 








೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೨, ೨೦೦೬ ಭಾಗ - ೨ 














1 2 3 4 5 

21. ಡಾ: ಕೆ.ಆರ್‌. ನರಸಿಂಹ ಶೆಟ್ಟಿ 25.08.1948 25.08.2006 31.08.2006 
ಮೆಡಿಸಿನ್‌ ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 

22; ಡಾ: ಹೆಚ್‌.ಆರ್‌. ದಮಯಂತಿ 28.08.1948 28.08.2006 31.08.2006 


ಒಬಿಜಿ ಪ್ರಾಧ್ಯಾಪಕರು, ಎಂ.ಎಂ.ಸಿ., 
ಮೈಸೂರು ಮತ್ತು ವೈದ್ಯಕೀಯ ಅಧೀಕ್ಷಕರು, 
ಚೆಲುವಾಂಭ ಆಸ್ಪತ್ರೆ, ಮೈಸೂರು. 








23. ಡಾ: ಪಿ. ಧವಲ ಕುಮಾರ್‌ 01.09.1948 01.09.2006 31.08.2006 
ಇ.ಎನ್‌.ಟಿ. ಪ್ರಾಧ್ಯಾಪಕರು, ಎಂ.ಎಂ.ಸಿ., 
ಮೈಸೂರು. 

24. ಡಾ: ಜಿ.ಕೆ. ವೆಂಕಟೇಶ್‌ 09.11.1948 09.11.2006 30.11.2006 


ಯುರಾಲಜಿ ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು ಮತ್ತು ನಿರ್ದೇಶಕರು, ನೆಪ್ರೋ 
ಯುರಾಲಜಿ ಸಂಸ್ಥೆ, ಬೆಂಗಳೂರು. 

25. ಡಾ: ಹೆಚ್‌.ಟಿ. ಚಿದಾನಂದ, 10.11.1948 10.11.2006 30.11.2006 
ಪ್ಯಾಥಲಜಿ ಪ್ರಾಧ್ಯಾಪಕರು, ಎಂ.ಎಂ.ಸಿ., 
ಮೈಸೂರು. 

26. ಡಾ: ಕೆ.ವಿ. ನಿರಂಜನ ಮೂರ್ತಿ 19.11.1948 19.11.2006 30.11.2006 
ಅನಾಟಮಿ ಪ್ರಾಧ್ಯಾಪಕರು, ಬಿ.ಎಂ.ಸಿ., 
ಬೆಂಗಳೂರು. 

27: ಡಾ: ಎ.ಎಸ್‌. ಜೋಷಿ 23.11.1948 23.11.2006 30.11.2006 
ಫಿಜಿಯಾಲಜಿ ಉಪನ್ಯಾಸಕರು, ಕಿಮ್ಸ್‌, 
ಹುಬ್ಬಳ್ಳಿ. 

28. ಡಾ: ಕೆ.ವಿ. ನಟರಾಜ, 06.12.1948 06.12.2006 31.12.2006 
ಫಾರ್ಮಕಾಲಜಿ ಪ್ರಾಧ್ಯಾಪಕರು, ಬಿ.ಎಂ.ಸಿ. 
ಮತ್ತು ಡಿ.ಡಿ. (ಎಂಇ) 1, ಪ್ಯಾರಾ 
ಮೆಡಿಕಲ್‌ ಬೋರ್ಡ್‌, ಬೆಂಗಳೂರು. 



































ಭಾಗ-2 
2 ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಈ ಹಿಂದೆ ಕಾರ್ಯ ನಿರ್ವಹಿಸುತ್ತಿದ್ದು ಈಗ ಹಾಲಿ ಅನಧಿಕೃತ ಗೈರುಹಾಜರಿಯಲ್ಲಿರುವ ಈ 
ಕೆಳಕಂಡ ಅಧ್ಯಾಪಕರುಗಳು ಸಹ ಅವರ 58ನೇ ವಯಸ್ಸನ್ನು ಪೂರ್ಣಗೊಳಿಸಿರುವ ದಿನಾಂಕದಿಂದ ಜಾರಿಗೆ ಬರುವಂತೆ ವಯೋ ನಿವೃತ್ತಿ ಮೇಲೆ 
ಸೇವೆಯಿಂದ ನಿವೃತ್ತರಾಗುತ್ತಾರೆ. 






































1 2 3 4 5 

1. ಡಾ: ಡಿ. ನಾಗರಾಜು 13.01.1948 13.01.2006 31.01.2006 
ಅನಾಟಮಿ ಉಪನ್ಯಾಸಕರು, ವಿಮ್ಸ್‌, 
ಬಳ್ಳಾರಿ. 

2: ಡಾ: ಗೀತಾರಂಗನ್‌ 13.02.1948 13.02.2006 28.02.2006 
ಮೆಡಿಸಿನ್‌ ಉಪನ್ಯಾಸಕರು. 

3. ಡಾ: ಎಂ.ಎಂ. ಪತ್ತಾರ್‌ 01.06.1948 01.06.2006 31.05.2006 
ಫಿಜಿಯಾಲಜಿ ಉಪನ್ಯಾಸಕರು. 

4. ಡಾ: ಸಿ.ಹೆಚ್‌. ಚಳಗೇರಿ 05.07.1948 05.07.2006 31.07.2006 
ಒಬಿಜಿ ಉಪನ್ಯಾಸಕರು. 

5. ಡಾ: ಎಂ.ಹೆಚ್‌. ಮಹೇಂದ್ರನಾಥ್‌ 07.12.1948 07.12.2006 31.12.2006 
ಅನಾಟಮಿ ಉಪನ್ಯಾಸಕರು. 





3) ಈ ಮೇಲೆ ಭಾಗ 2ರಲ್ಲಿ ನಮೂದಿಸಿರುವಂತೆ ಸೇವೆಯಿಂದ ಅನಧಿಕೃತ ಗೈರುಹಾಜರಿಯಲ್ಲಿರುವ ಅಧ್ಯಾಪಕರುಗಳ ವಿರುದ್ಧ ಶಿಸ್ತು ಕ್ರಮ 
ಬಾಕಿ ಇರುವುದರಿಂದ ಅವರ ನಿವೃತ್ತಿ ಸೌಲಭ್ಯಗಳನ್ನು ಶಿಸ್ತು ಕ್ರಮದ ಸಂಬಂಧ ಸರ್ಕಾರ ಅಂತಿಮ ಆದೇಶ ಹೊರಡಿಸುವವರೆಗೆ ಅವರ ಪಿಂಚಣಿ 
ಸೌಲಭ್ಯವನ್ನು ಇತ್ಯರ್ಥ ಪಡಿಸಲು ಪಿಂಚಣಿ ಕಾಗದ ಪತ್ರಗಳನ್ನು! ದಾಖಲೆಗಳನ್ನು ಅಂಗೀಕರಿಸಬಾರದು ಮತ್ತು ಪಿಂಚಣಿ ಸೌಲಭ್ಯಗಳನ್ನು 
ತಡೆಹಿಡಿಯುವಂತೆ ಮಹಾಲೇಖಪಾಲರನ್ನು ಕೋರಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 6 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 


